Usy- 24 [218014 


ಅನುಬಂಧ 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಸ ರಾದ ಶ್ರೀ ಘೋಟ್ಟೆ €ಕರ್‌ ಶ್ರೀಕಾಂತ ಲಕ್ಷ ಟಿ (ಹಳೇಯ 
ಂಸ್ಥೆಗಳಿಂದ ಚುನಾಯಿತರಾದವರು ರವರ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ; 600ಕ್ಕೆ ಉತ್ತರ 


ಕ್ರ TT | 

ಸಂ. ಪ್ರ ಉತ್ತರ 

ಈ ಸಾಕವಾಕ ಷಕ್ಷಹಕ್ಸ್‌ | ಸಾರವಾರ ಜಕ್ಷಯಳ್ಲಿರವ ಅಸಂಘಟಿತ ಕಾರ್ಮಿಕರ" ಸಂಷ್ಯಗ ಸಬಂಧ] 
ಇರುವ ಅಸಂಘಟಿತ | ಕಾರ್ಮಿಕ ಇಲಾಖೆ ವತಿಯಿಂದ ಯಾವುದೇ ಗಣತಿ/ಸಮೀಕ್ಷೆ ನಡೆಸಿರುವುದಿಲ್ಲ. ಆದರೆ, 
ಕಾರ್ಮಿಕರ ಸಂಖ್ಯೆ ಎಷ್ಟು | ಇಲಾಖೆಯ ಅಧೀನದಲ್ಲಿ ಬರುವ ಮಂಡಳಿಗಳ ಮೂಲಕ ಕಾರ್ಮಿಕರ ಕಲ್ಯಾಣ ಮತ್ತು 
(ಜಿಲ್ಲಾವಾರು ಮಾಹಿತಿ | ಸಾಮಾಜಿಕ ಭದ್ರತೆಗೆ ಸಂಬಂಧಿಸಿದಂತೆ ಹಲವಾರು ಯೋಜನೆಗಳನ್ನು ರೂಪಿಸಿ 
ನೀಡುವುದು) ಜಾರಿಗೊಳಿಸಲಾಗುತ್ತಿದೆ. ಈ ಯೋಜನೆಗಳಡಿ ನಿಯಮಾನುಸಾರ ಫಲಾನುಭವಿಗಳಾಗಿ 


—! 


ಸನೋಂದಾಯಿತರಾದ ಅಸಂಘಟಿತ ಕಾರ್ಮಿಕರ ಸಂಖ್ಯೆ ಲಭ್ಯವಿದ್ದು ವಿವರ 
ಕೆಳಕಂಡಂತಿದೆ: . - 


1. ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ: ಈ 
ಮಂಡಳಿಯ ವತಿಯಿಂದ ಜಾರಿಗೊಳಿಸಲಾಗುತ್ತಿರುವ ಯೋಜನೆಗಳಡಿ 
ಕಾರವಾರ ಜಿಲ್ಲೆಗೆ ಸಂಬಂಧಿಸಿದಂತೆ ಒಟ್ಟು 58, 364 ಕಟ್ಟಡ ಮತ್ತು ಇತರೆ 
ನಿರ್ಮಾಣ ಕಾರ್ಮಿಕರು ಮಂಡಳಿಯ 'ಫಲಾನುಭವಿಗಳಾಗಿ ನೋಂದಣಿ 
ಹೊಂದಿರುತ್ತಾರೆ. 


2. ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ: 
ರಾಜ್ಯದಲ್ಲಿ ಈವರೆಗೆ. ಅಸಂಘಟಿತ ಕಾರ್ಮಿಕರ ಸಂಖ್ಯೆಯ ಕುರಿತಂತೆ 
ಯಾವುದೇ ಗಣತಿ / ಸಮೀಕ್ಷೆ ಕಾರ್ಯ ನಡೆದಿರುವುದಿಲ್ಲ. ಆದ್ದರಿಂದ, 
ಕಾರವಾರ ಜಿಲ್ಲೆಗೆ ಸಂಬಂಧಿಸಿದಂತೆ, ಅಸಂಘಟಿತ ಕಾರ್ಮಿಕರ ನಿಖರವಾದ 
ಅಂಕಿಅಂಶಗಳು ಲಭ್ಯ ವಿರುವುದಿಲ್ಲ. 


2011ರಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ, ಇವರು 
ಕೈಗೊಂಡ ಸ ಸಾಮಾಜಿಕ, ಆರ್ಥಿಕ ಮತ್ತು 'ಜಾತಿ ಜನಗಣತಿ ಪ್ರಕಾರ ರಾಜ್ಯದಲ್ಲಿ 1.32 
ಕೋಟಿ ಅಸಂಘಟಿತ ಕಾರ್ಮಿಕರು ಇರುವುದಾಗಿ ತಿಳಿದುಬಂದಿದೆ. 


ಆದರೆ, ಮಂಡಳಿಯು ಜಾರಿಗೊಳಿಸುತ್ತಿರುವ ಈ ಕೆಳಕಂಡ ಯೋಜನೆಗಳಲ್ಲಿ 
ಈವರೆಗೆ ಕಾರವಾರ ಜಿಲ್ಲೆಗೆ ಸಂಬಂಧಿಸಿದಂತೆ : ನೋಂದಾಯಿತ ಫಲಾನುಭವಿಗಳ 
ಸಂಖ್ಯೆ ಈ ಕೆಳಗಿನಂತಿದೆ. 


ಕರ್ನಾಟಕ ರಾಜ್ಯ ಖಾಸಗಿ ವಾಣಿಜ್ಯ" ಸಾರಿಗೆ ಕಾರ್ಮಿಕರ ಅಪಘಾತ ಪರಿಹಾರ 
ಯೋಜನೆ: 

ಈ ಯೋಜನೆಯಡಿ ಖಾಸಗಿ ವಾಣಿಜ್ಯ ಸಾರಿಗೆ ವಾಹನ ಚಾಲನಾ . ಪರವಾನಗಿ 
ಹೊಂದಿದ ಚಾಲಕರನ್ನು ಫಲಾನುಭವಿಗಳಾಗಿ ಗುರುತಿಸಿದ್ದು, ಸಾರಿಗೆ ಇಲಾಖೆಯ 
ದತ್ತಾಂಶದ ಪ್ರಕಾರ ಸಾರಿಗೆ ವಾಹನ ಚಾಲನ ಪರವಾನಗಿ ಹೊಂದಿದ ಚಾಲಕರ ಸಂಖ್ಯೆ 
17, 522 ಇರುತ್ತದೆ. 


2. ಅಂಬೇಡ್ಕರ್‌ ರ್‌ ಕಾರ್ಮಿಕ ಸಹಾಯ ಹಸ್ತ ಯೋಜನೆ: ಈ ಯೋಜನೆಯಡಿ ಅಸಂಘಟಿತ | 


ವಲಯಕ್ಕೆ” ಸನ ಲವು ವರ್ಗದ ಕಾರ್ಮಿಕರನ್ನು `ಸೋಂದಾಯಿಸಿ 
ಸ್ನಾರ್ಟ್‌ಕಾರ್ಡ್‌ ವಿತರಿಸಿಸಲಾಗುತ್ತಿದ್ದು ರಾಯಚೂರು ಜಿಲ್ಲೆಗೆ ಸಂಬಂಧಿಸಿದಂತೆ ಒಟ್ಟು 
534 ಕಾರ್ಮಿಕರಿಗೆ ಸ್ಮಾರ್ಟ್‌ಕಾರ್ಡ್‌ 'ವಿತರಿಸಲಾಗಿರುತ್ತದೆ. 


ಅಸಂಘಟಿತ ರ್ನಿಕರ 
ಕ್ಷೇಮಾಭಿವೃದ್ಧಿಗೆ ಸರ್ಕಾರ 
ಕೈಗೊಂಡಿರುವ 

ಕ್ರಮಗಳೇನು; 


ಕಾರ್ಮಿಕರ ಪನವ್ಯನ್ಯಗಾಗ ಫಾರ್ಮಾಕ ಇಲಾಖೆಯ ಹ ಆರಾನದಕ್ಷ ಬರಹವ ಮಂಡಳಗಳ 
ಮೂಲಕ ವಿವಿಧ ಕಲ್ಯಾಣ ಮತ್ತು ಸಾಮಾಜಿಕ ಭದ್ರತಾ ಯೋಜನೆಗಳಡಿ ಸೌಲಭ್ಯಗಳನ್ನು 
ಅರ್ಹ ಕಾರ್ಮಿಕರಿಗೆ ನೀಡಲಾಗುತ್ತಿದ್ದು ವಿವರ ಕೆಳಕಂಡಂತಿದೆ. 


ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ: ಈ ಮಂಡಳಿ 
ವತಿಯಿಂದ ಮಂಡಳಿಯ ಫಲಾನುಭವಿಗಳಾಗಿ ಸೋಂದಾಯಿತರಾದ ಕಟ್ಟಡ ಮತ್ತು 
ಇತರೆ ನಿರ್ಮಾಣ ಕಾರ್ಮಿಕರು ಹಾಗೂ ಅವರ ಅವಲಂಭಿತರಿಗೆ ಮಂಡಳಿಯ 
ವತಿಯಿಂದ 15 ರೀತಿಯ ಕಲ್ಯಾಣ ಮತ್ತು ಸಾಮಾಜಿಕ ಭದ್ರತಾ ಸೌಲಭ್ಯಗಳನ್ನು 
ನೀಡಲಾಗುತ್ತಿದೆ. ವಿವರಗಳನ್ನು ಅನುಬಂಧ-1ಲ್ಲಿ ಒದಗಿಸಿದೆ. 
ಕರ್ನಾಟಕ ರಾಜ್ಯ ಅಸಂಘಟಿತ, ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ: 
ಅಸಂಘಟಿತ ಕಾರ್ಮಿಕರ ಹಿತರಕ್ಷಣೆಗೆ ' ಕರ್ನಾಟಕ ರಾಜ್ಯ ಸರ್ಕಾರವು, 
ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರಕಾ ಕಾಯ್ದೆ, '2008ರನ್ನ್ವಯ ಕರ್ನಾಟಕ 
ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಿಡಳಿಯನ್ನು. ರಚಿಸಿದೆ. ಸದರಿ 
ಮಂಡಳಿಯು ಅಸಂಘಟಿತ . ಕಾರ್ಮಿಕರಿಗಾಗಿ ಈ ಕೆಳಕಂಡ ಸಾಮಾಜಿಕ ಭದ್ರಾ 
ಯೋಜನೆಗಳನ್ನು ಜಾರಿಗೊಳಿಸುತ್ತಿದ್ದು, ವಿವರ ಈ ಕೆಳಗಿನಂತಿದೆ. 


® ಕರ್ನಾಟಕ ರಾಜ್ಯ ಖಾಸಗಿ ವಾಣಿಜ್ಯ ಸಾರಿಗೆ ಕಾರ್ನೀಕೆರ ಅಪಘಾತ ಪರಿಹಾರ 
ಯೋಜನೆ:- 


(©y ಅಪಘಾತ ಪರಿಹಾರ ಸೌಲಭ್ಯ 

> ಈ ಯೋಜನೆಯಡಿ ಖಾಸಗಿ ವಾಣಿಜ್ಯ ವಾಹನ ಚಾಲಕರು, EE 
ಹಾಗೂ ಕ್ಷೀನರ್‌ಗಳು ನಾತದ ಮರಣ ಹೊಂದಿದಲ್ಲಿ ರೂ.5 
ಲಕ್ಷಗಳ ಪರಿಹಾರ ನೀಡಲಾಗುತ್ತಿದೆ. 


> ಅಪಘಾತದಿಂದ ಸಂಪೂರ್ಣ ಶಾಶ್ವತ ದುರ್ಬಲತೆ ಹೊಂದಿದಲ್ಲಿ ರೂ.2 
ಲಕ್ಷಗಳವರೆಗೆ ಪಠಿಹಾರ. ಹಾಗೂ 
> ತಾತ್ಕಾಲಿಕ ದುರ್ಬಲತೆ / ಆಸ್ಪತ್ರೆ ವೆಚ್ಚದ ಪ್ರಕರಣಗಳಲ್ಲಿ ರೂ. ಲಕ್ಷದವರೆಗೆ 
ಪರಿಹಾರ ನೀಡಲಾಗುತ್ತಿದೆ. s 
ಸಾದನೆ: 
ತ್ರಸಂ ಎವರಣೆ ಪ್ರಕರಣ ಸರಿಹಾರದ'ವತ್ರ 
T Tae 337 ರ 3 5850000/- 
2 ಶಾಕ್ಯ ದುರ್ಬಲತೆ” 04 [ಠೂ 360000- | 
ki ಜ್ಞದ | 
ಮಖಿಪಾವತಿಕಾತ್ಕಾಲ 126 |Oೂ.. 44,42978/- 
ದುರ್ಬಲತೆ 
ಒಟ್ಟಾ' 512 dR 10,06,52,978/- 


(ಅ) ತೈಕ್ಷಣ್‌ ಧನಸಹಾಯ ಸೌಲಭ್ಯ; -ಷಘಾರಕವ ಮರಣಹೊಂದಿದ 
" ಹಾಗೂ ಸಂಪೂರ್ಣ ಶಾಶ್ವತ' ದುರ್ಬಲತೆ ಹೊಂದಿದ ಫಲಾನುಭವಿಗಳ ಗರಿಷ್ಟ 
ಇಬ್ಬರು ಮಕ್ಕಳಿಗೆ 1ನೇ * ಇರಗತಿಯಿಂದ 12ನೇ ತರಗತಿ! ಪದವಿಪೂರ್ವ 
ವ್ಯಾಸಂಗದವರೆಗೆ ವಾರ್ಷಿಕ ತಲಾ ರೂ.!0,000/-ಗಳ ಶೈಕ್ಷಣಿಕ ಸಹಾಯಧನ 
ನೀಡಲಾಗುತ್ತಿದೆ. 

ಸಾಧನೆ: 

ಈವರೆಗೆ ಒಟ್ಟು 84 ಫಲಾನುಭವಿ ವಿದ್ಧಾ ರ್ಥಿಗಳಿಗೆ ರೂ.8,40,000/-ಗಳ 
ಸೌಲಭ್ಯ ನೀಡಲಾಗಿದೆ. 
(ಅ) ಸ್ಮಾರ್ಟ್‌ ಕಾರ್ಡ್‌ ಸೌಲಭ್ಯ ಯೋಜನೆಯ ಕುರಿತು ಫಲಾನುಭವಿಗಳಲ್ಲಿ 
ಅರಿವು ಮೂಡಿಸುವ ದೃಷ್ಟಿಯಿಂದ, ಸಾರಿಗೆ ಇಲಾಖೆಯಲ್ಲಿ ಊರ್ಜಿತ ಖಾಸಗಿ 
ವಾಣಿಜ್ಯ ವಾಹನ ಚಾಲನಾ ಪರವಾನಗಿ ಪಡೆದ ಎಲ್ಲಾ ಖಾಸಗಿ ವಾಣಿಜ್ಯ ವಾಹನ 
ಚಾಲಕರಿಗೆ ಸ್ಮಾರ್ಟ್‌ ಕಾರ್ಡ್‌ ನೀಡಲಾಗುತ್ತಿದೆ. 

"ಸಾಧನೆ: . 

ಈಗಾಗಲೇ 90,315 ಚಾಲಕರಿಗೆ ಸ್ಮಾರ್ಟ್‌ ಕಾರ್ಡ್‌ ವಿತರಿಸಲಾಗಿದ್ದು, 
ಉಳಿದವರಿಗೆ ಸ್ಮಾರ್ಟ್‌ಕಾರ್ಡ್‌ ವಿತರಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ. 


` (ಈ)ಕಾರ್ಮಿಕ ಸಮ್ಮಾನ ಪುರಸ್ಕಾರ: 


> 2018-19 ಸಾಲಿನಿಂದ, ಸುರಕ್ಷತಾ ಚಾಲನೆಯನ್ನು ಉತ್ತೇಜಿಸುವ 
ಉದ್ದೇಶದಿಂದ, ಮಾರ್ಚ್‌ 01 ರಂದು ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ 
ಕಾರ್ಮಿಕ ಸಮ್ಮಾನ ದಿನಾಚರಣೆ ಅಚರಿಸಿ 60: ಚಾಲಕರಿಗೆ “ಪ್ರಮ 
ಸಮ್ಮಾನ”, 300 ಚಾಲಕರಿಗೆ “ವಿಶೇಷ ಪುರಸ್ವಾರ” ಹಾಗೂ 1500 
ಚಾಲಕರಿಗೆ “ಸಮಾಧಾನಕರ ಪ್ರಶಸಿ*ಗಳನ್ನು ವಿತರಿಸಲಾಗುತ್ತಿದೆ. 

> ಶ್ರಮ ಸಮ್ಮಾನ ಪ್ರಶಸ್ತಿಯು ರೂ.10,000/-ಗಳ ನಗದು ಬಹುಮಾನ, 
ಸ್ಮರಣಿಕೆ ಹಾಗೂ ಪ್ರಶಂಸಾ ಪತ್ರ ಹೊಂದಿದ್ದು, ವಿಶೇಷ ಪುರಸ್ಕಾರವು 
ರೂ.1,000/-ಗಳ ನಗದು ಬಹುಮಾನ, ಸ್ಮರಣಿಕೆ ಹಾಗೂ ಪ್ರಶಂಸಾ ಪತ್ತ 
ಹೊಂದಿದ್ದು, ಸಮಾಧಾನಕರ ಪ್ರಶಸ್ತಿಯು ಸ್ಮರಣಿಕೆ ಹಾಗೂ ಪ್ರಶಂಸಾ ಪತ್ರ 
ಹೊಂದಿರುತ್ತದೆ. 
ಸಾಧನೆ: 

2018-19ನೇ ಸಾಲಿನಲ್ಲಿ, 2019ರ ಮಾರ್ಚ್‌ 01 ರಂದು ರಾಜ್ಯದ ಎಲ್ಲಾ 
ಜಿಲ್ಲಾ ಕೇಂದ್ರಗಳಲ್ಲಿ ಕಾರ್ಮಿಕ ಸಮ್ಮಾನ ದಿನಾಚರಣೆ ಆಚರಿಸಿ ಆಯ್ಕೆಗೊಂಡ 
60 ಚಾಲಕರಿಗೆ “ಶ್ರಮ ಸಮ್ಮಾನ ಪ್ರಶಸಿ”, 300 ಚಾಲಕರಿಗೆ ಸತೇಷ 
ಪುರಸ್ಕಾರ” ಹಾಗೂ 1500 ಚಾಲಕರಿಗೆ ಸಮಾಧಾನಕರ ಪ್ರಶಸ್ತಿಗಳನ್ನು 
ವಿತರಿಸಲಾಗಿದೆ. ' 

(ಉ) ಅಪಘಾತ ಜೀವರಕ್ಷಕ ಕಾರ್ಯಕ್ರಮ: 2016-17ನೇ ಸಾಲಿನಿಂದ ಖಾಸಗಿ 

ವಾಣಿಜ್ಯ ವಾಹನ ಚಾಲಕರಿಗೆ ಪ್ರಥಮ ಚಿಕಿತ್ಸಾ ತರಬೇತಿ ನೀಡಿ, 

ಅಪಘಫಾತಕ್ಕೊಳಗಾದ ಗಾಯಾಳುಗಳನ್ನು ರಕ್ಷಿಸುವ ಅಪಘಾತ ಜೀವರಕ್ಷಕರನ್ನಾಗಿ 

ಸಜ್ಜುಗೊಳಿಸುವ ದೃಷ್ಟಿಯಿಂದ “ಅಪಘಾತ ಜೀವರಕ್ಷಕ ಕಾರ್ಯಕ್ರಮ”ವನ್ನು 

ಪ್ರಾರಂಭಿಸಲಾಗಿದ್ದು, ಯೋಜನೆಯಡಿ SE ಪಡೆದ ಚಾಲಕರಿಗೆ ಸುಸಜ್ಜಿತ 

ಪ್ರಥಮ ಚಿಕಿತ್ಸಾ ಕಿಟ್‌ ಹಾಗೂ ತರಬೇತಿ ಪ್ರಮಾಣಪತ್ರವನ್ನು ನೀಡಲಾಗುತ್ತಿದೆ. 


2016-2017ನೆೇ ಸಾಲಿನಲ್ಲಿ 2,701, 2017-18ನೇ ಸಾಲಿನಲ್ಲಿ 12,176 
ಹಾಗೂ 2018-19 ಸಾಲಿನಲ್ಲಿ 11460 ಚಾಲಕರುಗಳಿಗೆ ಈ. 
ಯೋಜನೆಯಡಿ ಪ್ರಥಮ ಚಿಕಿತ್ಸಾ ತರಬೇತಿ ನೀಡಲಾಗಿದೆ. 


ಯಿ ಅಂಬೇಡ್ಕರ್‌ ಕಾರ್ಮಿಕ ಸಹಾಯ ಹಸ್ತ ಯೋಜನೆ:- 


(ಅ) ಸ್ಮಾರ್ಟ್‌ ಕಾರ್ಡ್‌ ಸೌಲಭ್ಯ ಯೋಜನೆಯಡಿ 11 ವಲಯಗಳ ಅಸಂಘಟಿತ 
ಕಾರ್ಮಿಕರಾದ ಹಮಾಲರು, ಗೃಹಕಾರ್ಮಿಕರು, ಚಿಂದಿ ಆಯುವವರು, 
ಟೈಲರ್‌ಗಳು, ಮೆಕ್ಕಾನಿಕ್ಸ್‌, ಅಗಸರು. ಅಕ್ಕಸಾಲಿಗರು, ಕಮ್ಮಾರರು, ಕುಂಬಾರರು, 
ಕರಿಕರು ಹಾಗೂ "ಭಟ್ಟಿ ಕಾರ್ಮಿಕರನ್ನು ನೋಂದಾಯಿಸಿ” ಸ್ಪಾರ್ಟ್‌ ಕಾರ್ಡ್‌ 
ನೀಡಲಾಗುತ್ತಿದೆ. 


ಸಾಧನೆ: 

ಯೋಜನೆಯಡಿ, ಫಲಾನುಭವಿಗಳನ್ನು ನೋಂದಾಯಿಸಲು 5 ಲಕ್ಷ 
ನಿಗದಿಪಡಿಸಿದ ಅರ್ಜಿ ನಮೂನೆಗಳನ್ನು ಮುದ್ರಿಸಿ ಉದ್ದೇಶಿತ ವಲಯದ 
ಕಾರ್ಮಿಕರು, ಸಂಘಗಳು ಹಾಗೂ ಸಂಘಟನೆಗಳಲ್ಲದೆ ಕಾರ್ಮಿಕ ಇಲಾಖೆಯ 
ಅಧಿಕಾರಿಗಳಿಗೆ ವಿತರಿಸಲಾಗಿದೆ. ಅವುಗಳಲ್ಲಿ 63,176 ಭರ್ತಿ ಮಾಡಿದ ಅರ್ಜಿ 
ನಮೂನೆಗಳನ್ನು ಮಂಡಳಿಯು ಸ್ಟೀಕರಿಸಿದ್ದು, ಸ್ಮಾರ್ಟ್‌ ಕಾರ್ಡ್‌ ಮುದ್ರಿಸಲು 
ಮೆ। ಕಿಯೋನಿಕ್ಸ್‌ ಸಂಸ್ಥೆಗೆ ನೀಡಲಾಗಿದೆ. ಈಗಾಗಲೇ 25,063 ಸ್ಮಾರ್ಟ್‌ 
ಕಾರ್ಡ್‌ಗಳನ್ನು ಕಾರ್ಮಿಕರಿಗೆ ವಿತರಿಸಲಾಗಿದೆ. 


(ಆ) ಕಾರ್ಮಿಕ ಸಮ್ಮಾನ ಪುರಸ್ಕಾರ: ಮೇಲಿನ ॥1 ವರ್ಗಗಳ ಅಸಂಘಟಿತ 
ಕಾರ್ಮಿಕರಿಗೆ ಪ್ರತಿ ವರ್ಷ ಮಾರ್ಜ್‌ 01 ರಂದು ನಡೆಯುವ ಕಾರ್ಮಿಕ ಸಮ್ಮಾನ 
ದಿನಾಚರಣೆಯ ಸಂದರ್ಭದಲ್ಲಿ, ಸದರಿ 1 ವರ್ಗಗಳ 330 ಕಾರ್ಮಿಕರಿಗೆ “ಶ್ರಮ 
ಸಮ್ಮಾನ ಪ್ರಶಸಿ” ಹಾಗೂ 3300 ಕಾರ್ಮಿಕರಿಗೆ ವಿಶೇಷ ಪುರಸ್ಕಾರ ನೀಡಿ 
ಗೌರವಿಸಲಾಗುತ್ತಿದೆ. 


ಸಾಧನೆ: 2018-19ನೇ 2019ರ ಮಾರ್ಚ್‌ 01 ರಂದು ನಡೆದ ಕಾರ್ಮಿಕ 
ಸಮ್ಮಾನ ದಿನಾಚರಣೆಯ ಸಂದರ್ಭದಲ್ಲಿ ಸದರಿ 11 ವರ್ಗಗಳ 330 ಕಾರ್ಮಿಕರಿಗೆ 
ಶ್ರಮ ಸಮ್ಮಾನ ಪ್ರಶಸ್ತಿ ಹಾಗೂ 3300 ಕಾರ್ಮಿಕರಿಗೆ ವಿಶೇಷ ಪುರಸ್ಕಾರ ನೀಡಿ 
ಗೌರವಿಸಲಾಗಿದೆ. : 


] ಅಸಂಘಟಿತ ಕಾರ್ಮಿಕರನ್ನು 
ಯಾವ ಮಾನದಂಡದಲ್ಲಿ 
ಗುರುತಿಸಲಾಗುವುದು? 


ಅಸಂಘಟಿತ ಕಾರ್ಮಿಕರನ್ನು ಗುರುತಿಸಲು ಯಾವುಡೇ" `` ನಿರ್ಧಿಷ್ಠ 
ಮಾನದಂಡಗಳು ಇರುವುದಿಲ್ಲ. ಆದರೆ, ಕಾರ್ಮಿಕ ಇಲಾಖೆ ಅಧೀನದಲ್ಲಿ ಬರುವ 
ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಹಾಗೂ ಕರ್ನಾಟಕ 
ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರಕಾ ಮಂಡಳಿಗಳ ಮೂಲಕ 
ಅಸಂಘಟಿತ ಕಾರ್ಮಿಕರಿಗೆ ಸಂಬಂಧಿಸಿದಂತೆ ಹಲವಾರು ಕಲ್ಯಾಣ ಮತ್ತು, ಸಾಮಾಜಿಕ 
ಭದ್ರತಾ ಯೋಜನೆಗಳನ್ನು ರೂಪಿಸಿ ಜಾರಿಗೊಳಿಸ ಲಾಗುತಿದ್ದು, ಸದರಿ ಯೋಜನೆಗಳಡಿ 
ನಿಯಮಾನುಸಾರ ಫಲಾನುಭವಿಗಳಾಗಿ ಅಸಂಘಟಿತ "ಕಾರ್ಮಿಕರನ್ನು ನೋಂದಣಿ 
ಮಾಡಲಾಗುತ್ತಿದ್ದು, ಫಲಾನಮುಭವಿಗಳಾಗಲು ಇರಬೇಕಾದ "ಅರ್ಹತೆಗಳನ್ನು 
"| ತಿಳಿಸಲಾಗಿದ್ದು, ಇದಕ್ಕೆ ಸಂಬಂಧಿಸಿದ' ವಿವರ ಈ ಕೆಳಕಂಡಂತಿದೆ. 


ws 


ಆಹು 


. ಕಟ್ನಡ ಮತ್ತು" ಇತರೆ ನಿರ್ಮಾಣ ನಾರ್ನರ ಇಲ್ಯಾಣ "ಮಂಡಳಿ: ಈ 
ಮಂಡಳಿಯ ) ಫಲಾನುಭವಿಯಾಗಿ ನೋಂದಣಿಯಾಗುವ ವರ್ಷದ ಹಿಂದಿನ 
ವರ್ಷದಲ್ಲಿ ಕನಿಷ್ಠ 90 ದಿನಗಳು ಈ ಕೆಳಗಿನ ಕೆಲಸಗಳಲ್ಲಿ 
ತೊಡಗಿಸಿಕೊಂಡಿರುವಂತಹ 18 ರಿಂದ 60 ವಯೋಮಾನದ ಕಟ್ಟಡ ಮತ್ತು 
ಇತರೆ ನಿರ್ಮಾಣ ಕಾರ್ಮಿಕರನ್ನು ಮಂಡಳಿಯ ಫಲಾನುಭವಿಗಳಾಗಿ 
ನೋಂದಣಿಯಾಗಲು ಅರ್ಹರಿರುತ್ತಾರೆ. 


1 ನಿರ್ಮಾಣ 2. ಮಾರ್ಪಾಡು 3. ರಿಪೇರಿ 4. ನಿರ್ವಹಣೆ ಅಥವಾ ಕಟ್ಟಡ ಕೆಡವುವಿಕೆಗೆ 
ಸಂಬಂಧಿಸಿದ ಕಾಮಗಾರಿ: 5. ಕಟ್ಟಡಗಳು 6. ಬೀದಿಗಳು 7. ರಸ್ತೆಗಳು ಕ ರೈಲ್ವೆಗಳು ೨. 
ಟ್ರಾಮ್‌ವೇಗಳು 10. ಏರ್‌ಫೀಲ್ಡ್‌ “1 ನೀರಾವರಿ ಚರಂಡಿ 12. ಎರಿಗಟ್ಟಿಕಟ್ಟುವುದು ಮತ್ತು 
. ನೌಕಾ ಕಾಮಗಾರಿಗಳು 13. ಪ್ರವಾಹ ನಿಯಂತ್ರಣ ಕಾಮಗಾರಿಗಳು (ಮಳೆ ನೀರು, ಜ್ರರಂಡಿ 
ಕಾಮಗಾರಿಗಳು ಸೇರಿ) 14. ವಿದ್ಯುತ್‌ ಉತ್ಪಾದನೆ 15. ಪ್ರಸರಣ ಮತ್ತು ವಿತರಣೆ 16. ಜಲ 
ಕಾಮಗಾರಿಗಳು (ನೀರು ವಿತರಣಾ ನಾಲೆಗಳು ಸೇರಿ) 17. ತೈಲ ಮತ್ತು ಅನಿಲ ಸ್ಥಾವರಗಳು 
18. ವಿದ್ಯುತ್‌ ಮಾರ್ಗಗಳು 19. ವೈರ್‌ಲೆಸ್‌ 20. ರೇಡಿಯೋ pu ದೂರದರ್ಶನ 22. 
ದೂರವಾಣಿ 23. ದೂರಸಂಪರ್ಕ ಮತ್ತು ಸಮುದ್ರ ಸಂವಹನಗಳಿಗೆ ಸಂಬಂಧಿಸಿದ 
ನಿರ್ಮಾಣ/ನವೀಕರಣ ಮತ್ತು ದುರಸ್ತಿ 24 ಅಣೆಕಟ್ಟುಗಳು 25. ನಾಲೆಗಳು 26. 
ಜಲಾಶಯಗಳು 27. ಜಲ ಮೂಲಗಳು 28. ಸುರಂಗಗಳು 29. ಸೇತುವೆಗಳು 30. 
ವಯಾಡಕ್ಸ್‌ 31. ಆಕ್ಸೆಡಕ್ಸ್ಸ್‌ 32. ಕೊಳವೆ ಮಾರ್ಗಗಳ ನಿರ್ಮಾಣ 33. ಸ್ಥಾವರಗಳು 34, 
ಕೂಲಿಂಗ್‌ *ಬಿವರ್‌ಗಳು ಮತ್ತು ಪ್ರಸರಣ ಸ್ಥಾವರಗಳು ಹೆಚ್ಚುವರಿ ನಿರ್ಮಾಣ ಕೆಲಸ ಗಳು: 
35.ಕಲ್ಲು ಗಣಿಗಾರಿಕೆ ಕಾಯ್ದೆ 552ರ ವ್ಯಾಪ್ತಿಗೆ ಒಳಪಡದ ರಸ್ತೆ ಮತ್ತು ಕಟ್ಟಡ ನಿರ್ಮಾಣದ 
ಕಲ್ಲು ಲಸ 36. ನಿರ್ಮಾಣದಲ್ಲಿ ಚೆಪ್ಪಡಿಗಕೈಲ್‌ಗಳನ್ನು ಅಳವಡಿಸುವುದು. 37. ಯುಜಿಡಿ 
ನಿರ್ಮಾಣ ಸರಿದಂತೆ ' ಒಳಚರಂಡಿ ಮತ್ತು ಫ್ಲಂಬಿಂಣ್‌ ಕೆಲಸ 38. ವೈರಿಂಗ್‌, ವಿತರಣೆ 
ಪ್ಯಾನಲ್‌ ಫಿಕ್ಷಿಂಗ್‌ ಇತ್ಯಾದಿಗಳನ್ನು ಒಳಗೊಂಡ ವಿದುತ್‌ ಕೆಲಸ 39. ಕೊಲಿಂಣ್‌ ಮತ್ತು 
ಹೀಟಿಂಗ್‌ ಸಿಸ್ಪಂಗಳ ಸಾಪ ಪನೆ ಮತ್ತು ಅಳವಡಿಕೆ 40. ಲಿಫ್ಟ್‌ ಎಕ್ಷಲೇಟರ್‌ ಇತ್ಯಾದಿಗಳ 

ಪನೆ 41. "ಸಿಕ್ಕೂರಿಟಿ” ಗೇಟಗಳ ಸ್ಥಾಪನೆ 42. ಕಜ್ಜಿಣ/ರೋಹದ ಗಿಲ್‌ಗಳು, "ಟಕ. 
ಬಾಗಿಲುಗಳ ಸ್ಥಾಪನೆ 43. ನೀರಿನ ಕೊಯ್ದು ರಚನೆಗಳ ನಿರ್ಮಾಣ 44. ಫ್ಲೋರಿಂಗ್‌, 
ಫಾಲ್‌ಸೀಲಿಂಗ್‌, ವಾಲ್‌ ಪ್ಯಾನಲಿಂಣ್‌ ಮುಂತಾದವುಗಳನ್ನು ಒಳಗೊಂಡ ಒಳಾಂಗಣ 
ವನ್ಮಾಸ 45. ಕಟ್ಟಡ ನಿರ್ಮಾಣ ಸಂದರ್ಭದಲ್ಲಿ ಅಳವಡಿಸುವ ಗಸ್‌ ಪ್ಯಾನಲ್‌ಗಳು, ಎಸಿಪಿ 
ಶೀಟ್‌ಗಳು, ಸ್ಪೈಡರ್‌ ಶ್ನೇಜಿಂಗ್‌ಗಳು 46.ಪ್ರೀ-ಫ್ಯಾಬ್ರಿಕೇಟೆಡ್‌ ಕಾಂಕ್ರೀಟ್‌ ಮಾಡ್ಕೂಲ್ಸ್‌ |. 
ಕಾಂಕ್ರೀಟ್‌ ಬ್ರಿಕ್‌ ಬ್ಲಾಕ್ಸ್‌ ಹಾಲೋಬ್ದಾಕ್ಸ್‌, ಟೈಲ್ಸ್‌ ಮುಂತಾದವುಗಳ ಅಳವಡಿಕೆ 47. ಸಿಗ್ನೇಜ್‌. 
ರಸ್ತೆ ಪೀಠೋಪಕರಣಗಳು, ಬಸ್‌ ಸತ್ರಯುಗಳು/ ಸಾಂಡ್‌, ಸಿಗ್ನಲಿಂಗ್‌ ಸಸ್ಪಮ್‌, 
ಮುಂತಾದವುಗಳ ನಿರ್ಮಾಣ 48.ರೋಟರಿಗಳ ನಿರ್ಮಾಣ ಮುತ್ತು ಸ್ಥಾಪನೆ, ಕಾರಂಜಿಗಳು. 
ಸಾರ್ವಜನಿಕ ಉದ್ಯಾನವನ ಮತ್ತು ತೋಟಗಳಲ್ಲಿ ಈಜುಕೊಳಗಳು ಇತ್ಕಾದಿಗಳ ಅಳವಡಿಕೆ 
49. ನಿರ್ಮಾಣ ಉದ್ದೇಶಗಳಿಗಾಗಿ ಭೂಮಿಯ ಕೆಲಸ, ಭೂಮಿಯ ಹರಡುವಿಕೆ, 
ನೆಲಸಮಗೊಳಿಸುವಿಕೆ ಮತ್ತು ಭೂಮಿಯ ಕತ್ತರಿಸುವಿಕೆ ಇತ್ಯಾದಿ ಕೆಲಸಗಳು 50. ತಾತ್ಕಾಲಿಕ 
ಆಶ್ರಯ ತಾಣಗಳ ನಿರ್ಮಾಣ ಮತ್ತು ಅಳವಡಕೆ 51. ಫಿಲಂಿಸೆಟ್‌ ಗಳ ನಿರ್ಮಾಣ ಮತ್ತು 
ಅಳವಡಿಕೆ. 


"12. ಕರ್ನಾಟ ರಾಜ್ಯ. ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದತಾ ಮಂಡಳಿ: ಈ 
ಮಂಡಳಿಯ ಯೋಜನೆಗಳಡಿ ಫಲಾನುಭವಿಗಳಾಗಲು ಈ ಕೆಳಕಂಡ 
ಮಾನದಂಡಗಳನ್ನು ಅಳವಡಿಸಿ ಅಸಂಘಟಿತ ಕಾರ್ಮಿಕರನ್ನು ಗುರುತಿಸಲಾಗುತ್ತಿದೆ:- 
ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಕಾಯ್ದೆ 2008 ರ 
ಕಲಂ 2(ಎಂ) ರನ್ವಯ “ಅಸಂಘಟಿತ ಕೆಲಸಗಾರ” ಎಂದರೆ, ಗೃಹ ಆಧಾರಿತ ಕೆಲಸಗಾರ, 
ಸ್ವಯಂ ನಿಯೋಜಿತ” ಕೆಲಸಗಾರ ಅಥವಾ ಅಸಂಘಟಿತ ವಲಯದ ಒಬ್ಬ ಮಜೂರಿ ಕೆಲಸಗಾರ 
ಮತ್ತು ಈ ಅಧಿನಿಯಮದ ಅನುಸೂಚಿ- ॥ರಲ್ಲಿ ನಮೂದಿಸಿದ ಯಾವುವೇ ಅಧಿನಿಯಮಗಳಿಗೆ 


ರರ ರಘ ಸನಹದಕ್ಸನ ಇವಸಗಾರನನ್ನು ಸಗೊಳ್ಳತ್ತದೆ; | 
ಅನುಸೂಚ-!॥ 


೧ (ಎಂ) ಪ್ರಕರಣವನ್ನು ನೋಡಿ] 
ತ್ತಮ: ಅಧಿನಿಯಮದ ಹೆಸರು 
ಸಂಖ್ಯೆ - 
L ಕಾರ್ಮಿಕ ನಷ್ಟ ಪರಿಹಾರ ಅಧಿನಿಯಮ, 1923 (1923ರ 8) 
2 ಕೈಗಾರಿಕಾ ವಿವಾದಗಳ ಅಧಿನಿಯಮ, 1947 (1947ರ 14) 
3. ನೆಯೋಜಿತರ ರಾಜ್ಯ ವಿಮಾ ಅಧಿನಿಯಮ, 1948 (1948ರ 34) 
4. ವೌಕರರ ಭವಿಷ್ಯ ನಿಧಿಗಳ ಮತ್ತು ಸಂಕೀರ್ಣ ಉಪಬಂಧಗಳ 
ಅಧಿನಿಯಮ. 1952 (1952ರ 19) 


Wm 


ಪ್ರಸೂತಿ ಸೌಕರ್ಯ ಅಧಿನಿಯಮ, 1961 (1961ರ 53). 
6." ಉಪದಾನ ಸಂದಾಯ ಅಧಿನಿಯಮ, 1972 (1972ರ 39). 


ಮತ್ತು ಕಲಂ 2(ಎನ್‌)ರನ್ನಯ ” ಎಮ್ಮಜೂರಿ ಕೆಲಸಗಾರ” ಎಂದರೆ, ಒಬ್ಬನೇ 
ನಿಯೋಜಕನಿಗಾಗಿಯಾಗಲಿ ಅಥವಾ ಒಬ್ಬ ಅಥವಾ ಹೆಚ್ಚು ನಿಯೋಜಕರಿಗಾಗಿಯಾಗಲಿ, 
ನಗದು ರೂಪೆದಲ್ಲಾಗಳಿ ಅಥವಾ ವಸ್ತು ” ರೂಪದಲ್ಲಾಗಲಿ ಕೇಂದ್ರ ಸರ್ಕಾರವು ಅಥವಾ 
ಸಂದರ್ಭಾನುಸಾರ ರಾಜ್ಯ ಸರ್ಕಾರವು ಅಧಿಸೂಚಿಸಬಹುದಾದಂತೆ ಮಾಸಿಕ ಮಜೂರಿ 
ಮೊಬಲಗಿನ ಮೇಲೆ, ಒಬ್ಬ ಗೃಹ ಆಧಾರಿತ ಕೆಲಸಗಾರನಾಗಿಯಾಗಲಿ ಅಥವಾ ಒಬ್ಬ 
y K , ತಾತ್ಕಾಲಿಕ ಅಥವಾ ಸಾಂದರ್ಭಿಕ ಕೆಲಸಗಾರನಾಗಿಯಾಗಲಿ, ಅಥವಾ ಒಬ್ಬ ವಲಸೆ 
» . ಕೆಲಸಗಾರನಾಗಿಯಾಗಲಿ, ಅಥವಾ ಮನೆ ಕೆಲಸದವರೂ ಒಳಗೊಂಡಂತೆ, ಕುಟುಂಬದವರಿಂದ 
ನಿಯೋಜಿತರಾದ ಕೆಲಸಗಾರರಾಗಿಯಾಗಲಿ, ಕೆಲಸದ ಸ್ಥಳ ಯಾವುದೇ ಇದ್ದರೂ, ಅಸಂಘಟಿತ 
ವಲಯದಲ್ಲಿ ಪರಿಶ್ರಮಧನದ ಸಂದಾಯದ ಮೀಲೆ, ಒಬ್ಬ ನಿಯೋಜಕನಿಂದ ನೇರವಾಗಿ 
ಅಥವಾ ಯಾರೇ ಗುತ್ತಿಗೆದಾರನ ಮೂಲಕ ನಿಯೋಜಿತನಾದ ವ್ಯಕ್ತಿ. 
ಹಾಗೂ ಕಲಂ. 2(8)ರನ್ನಯ “ಸ್ವಯಂ - ನಿಯೋಜಿತ ಇಸಗಾರ” ಎಂದರೆ, ಒಬ್ಬ 
ನಿಯೋಜಕನಿಂದ ನಿಯೋಜಿತನಾಗಿರದ, ಆದರೆ, ಕಾಲಕಾಲಕ್ಕೆ ಕೇಂದ್ರ ಸರ್ಕಾರವು ಅಥವಾ 
ರಾಜ್ಯ ಸರ್ಕಾರವು ಅಧಿಸೂಚಿಸಬಹುದಾದಂತೆ ಒಂದು ಮೊತ್ತದ ಮಾಸಿಕ ಗಳಿಕೆಗೆ ಒಳಪಟ್ಟು 
ಅಸಂಘಟಿತ ವಲಯದಲ್ಲಿ ಯಾವುದೇ ಉದ್ಯೋಗದಲ್ಲಿ ಸ್ಪಶಃ ತನ್ನನ್ನು ತೊಡಗಿಸಿಕೊಂಡಿರುವ 
ಅಥವಾ ರಾಜ್ಯ ಸರ್ಕಾರವು ಅಧಿಸೂಚಿಸಬಹುದಾದಂತೆ "ಅಂಥ pe ಪರಿಮಿತಿಗೊಳನಟ್ಟು 
ಸಾಗುವಳಿ ಭೂಮಿಯನ್ನು ಹೊಂದಿರುವ ಯಾರೇ ವ್ಯಕ್ತಿ ಇದಲ್ಲದೇ, 


ಸದರಿ ಕಾಯ್ದೆಯ ಕಲಂ 2(ಎಲ್‌)ರನ್ನೆಯ “ಅಸಂಘಟಿತ ವಲಯ” ಎಂದರೆ, ವ್ಯಕ್ತಿಗಳ 
ಅಥವಾ ಸ್ವಯಂ ನಿಯೋಜಿತ ಕೆಲಸಗಾರರ ಒಡೆತನದಲ್ಲಿರುವ ಹಾಗೂ ಉತ್ಪಾದನೆಯಲ್ಲಿ 
ಅಥವಾ ಸರಕುಗಳ ಮಾರಾಟದಲ್ಲಿ ನಿರತವಾಗಿರುವ ಅಥವಾ ಇತರ ಯಾವುದೇ ಬಗೆಯ 
ಸೇವೆಯನ್ನು ಒದಗಿಸುತ್ತಿರುವ ಮತ್ತು ಉದ್ಯಮವು ಕೆಲಸಗಾರರನ್ನು ನಿಯೋಜಿಸಿಕೊಂಡಿದ್ದರೆ. 
ಅಂಥ ಕೆಲಸಗಾರರ ಸಂಖ್ಯೆಯು 10 ಕ್ಕಿಂತ ಇಡಮೆ ಇರುವ ಒಂದು ಉದ್ದಿಮೆ; ಆಗಿರುತ್ತದೆ. 

ಮೇಲ್ಕಂಡ ಮಾರ್ಗಸೂಜಿಗಳನ್ನಯ ಪ ಪಸುಶ ಕರ್ನಾಟಕ ರಾಜ್ಯ ಸರ್ಕಾರವು 43ವಲಯಗಳ 
ಕಾರ್ಮಿಕರನ್ನು ಅಸಂಘಟಿತ ಹರ್ಮಿಕರೆಂದು ಗುರುತಿಸಿದ್ದು ಎಪರವನ್ನು ಅನುಬಂಧ-2 ರಲ್ಲಿ 


ಒದಗಿಸಿದೆ. 


L- 
ಸಂಖ್ಯೆ; ಇ-ಕಾಅ 40 ಎಲ್‌ಇಟಿ 2019 


A 


wma 


ಜಣ 


.  ಅನುಬಂಧ-! 
ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ಪಫಲಾನುಭವಿಗಳಿಗೆ' ದೊರೆಯುವ ಸೌಲಭ್ಯಗಳು 


ಪಿಂಚಣಿ ಸೌಲಭ್ಯ ಮೂರು ವರ್ಷ ಸದಸ್ಕತ್ವದೊಂದಿಗೆ 6ಕ್ಷವರ್ಷ, ಪೂರೈಸಿದ ಫಲಾನುಭವಿಗೆ ಮಾಸಿಕ ರೂ.1,000/- 
ದುರ್ಬಲತೆ ಪಿಂಚಣಿ: ನೋಂದಾಯಿತ ಫಲಾನುಭವಿಯು ಖಾಯಿಲೆಗಳಿಂದ ಅಥವಾ ಕಟ್ಟಡ ಕಾಮಗಾರಿಗಳ ಅಪಘಾತದಿಂದ ಶಾಶ್ವತ/ಭಾಗರಃ 
ಅಂಗವಿಕಲತೆ ಹೊಂದಿದ್ದರೆ ಮಾಸಿಕ ರೂ.1000/- ಪಿಂಚಣಿ ಹಾಗೂ ಶೇಕಡವಾರು ದುರ್ಬಲತೆಯನ್ನಾಧರಿಸಿ ರೂ.2,00,000/-ದವರೆಗೆ 
ಅನುಗ್ರಹ ರಾಶಿ ಸಹಾಯಧನ. ' 
ಟ್ರೈನಿಂಗ್‌-ಕಮ್‌-ಟೂಲ್‌ಕಿಟ್‌ ಸೌಲಭ್ಯ (ಪ್ರಮ ಸಾಮರ್ಥ್ಯ) : ರೂ.20,000/-ವರೆಗೆ 
ವಸತಿ ಸೌಲಭ್ಯ ಕಾರ್ಮಕ ಗೃಹ ಭಾಗ್ಯ: ರೂ.2,00,000/-ದವರೆಗೆ ಮುಂಗಡ ಸೌಲಭ್ಯ 
ಹೆರಿಗೆ ಸೌಲಭ್ಯಫ'(ಅಯಿ ಲಳ್ಲೀ ಬಾಂಡ್‌): ಮಹಿಳಾ ಫಲಾನುಭವಿಯ ಮೊದಲ ಎರಡು ಮಕ್ಕಳಿಗೆ ಹೆಣ್ಣು ಮಗುವಿನ ಜನಕಕ್ಕೆ 
ರೂ. 30,000/% ಮತ್ತು ಗಂಡು ಮಗುವಿನ ಜನನಕ್ಕೆ ರೂ.20,000/- 
ಅಂತ್ಯಕ್ರಿಯೆ ವೆ್ಟೆ: ರೂ.4,000/- ಹಾಗೂ ಅನುಗ್ರಹ ರಾಶಿ ರೂ.50,000/-ಸಹಾಯಧನ 
ಪೈಕ್ಷಣಿಕ ಸಹಾಯಧನ (ಕಲಕಿ ಭಾಗ್ಯ): ಫಲಾನುಭವಿಯ ಇಬ್ಬರು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ: 
) ೬2 ಹಾಗೊಸನೇ ತರಗತಿಯಲ್ಲಿ ಉತ್ತೀರ್ಣರಾದವರಿಗೆ ರೂ. 2,000/- 
i), 4,5 ಗ್ಯ 6ನೇ ತರಗತಿಯಲ್ಲಿ ಉತ್ತೀರ್ಣರಾದವರಿಗೆ ರೂ. 3,000/- 
iiiy 7ಹಾಗನಿ-$ನೇ ತರಗತಿ ಉತ್ತೀರ್ಣರಾದವರಿಗೆ ರೂ. 4,000/- ' 
iy) 9. 10 ನೇತರಗತಿ ಹಾಗೂ ಪ್ರಥಮ ಪಿಯುಸಿ ಉತ್ತೀರ್ಣರಾದವರಿಗೆ 6,000/- 
v} ದ್ವಿತೀಯ ಬ್ಲೆಯುಸಿ ಉತ್ತೀರ್ಣರಾದವರಿಗೆ ರೂ. 8,000/- _ 
vy ಐಟಿಐ ಮಸ್ತಿ ಡಿಪ್ಲೋಮಾ ಉತ್ತೀರ್ಣರಾದವರಿಗೆ ಪ್ರತಿ ವರ್ಷಕ್ಕೆ ರೂ. 7,000/- 
vii) -ಪೆದವಿ ಉಸೇರ್ಣರಾದವರಿಗ ಪ್ರತಿ ವರ್ಷಕ್ಕೆ ರೂ. 10,000/- 


Be d 


(A 

viii) ಸ್ಥಾತಕೊ್ತೆರ ಪದವಿ ಸೇರ್ಪಡೆಗೆ ರೂ. 20,000/- ಹಾಗೂ ಪ್ರತಿ ವರ್ಷ ರೂ.10,000/-ಗಳಂತೆ (ಎರಡು ವರ್ಷಗಳಿಗೆ) 
ix) ಇಂಜಿನಿಯರಿಂಗ್‌ ಕೋರ್ಸ್‌ಗೆ ಸೇರ್ಪಡೆಗೆ ರೂ.25,000/- ಹಾಗೂ ಪ್ರತಿ ವರ್ಷ ತೇರ್ಗಡೆಗೆ ಠೂ.20,000/- 

x) ವೈದ್ಯಕೀಯ ಕೋರ್ಸ್‌ಗೆ ಸೇರ್ಪಡೆಗೆ ರೂ.30,000/- ಹಾಗೂ ಪ್ರಶಿ ವರ್ಷ ತೇರ್ಗಡೆಗೆ ರೂ.25,000/- 


*) ಪಿಹೆಚ್‌ಡಿ ಕೋರ್ಸ್‌ಗೆ ಪ್ರತಿ ವರ್ಷಕ್ಕೆ ರೂ.80,000/- (ಗರಿಷ್ಠ ಎರಡು ವರ್ಷಗಳು) ಮತ್ತು' ಪಿಹೆಚ್‌ಡಿ" ಪ್ರಬಂಧ ಸ್ಥೀಕಾರದ ನಂತರ ಹೆಚ್ಚುಡರಿಯಾಗಿ 
ರೂ.20,000/- - " 


ಪ್ರತಿಭಾವಂತ ಮಕ್ಕಳಿಗಾಗಿ: 


10. 


. ತಾಯಿ ಮಗು ಸಹ ಹಸ್ತ: ಮಹಿಳಾ ಫಲಾನುಭವಿಯು ಮಗುವಿಗೆ ಜನ್ನ 


(೩) ಎಸ್‌.ಎಸ್‌ಎಲ್‌.ಸಿ ಅಥವಾ ತತ್ಸಮಾನ ತರಗತಿಯಲ್ಲಿ ಶೇ.75 ಅಂಕ ಪಡೆದವರಿಗೆ ರೂ.5,000/- 

(b) ಪಿಯುಸಿ ಅಥವಾ ತತ್ತಮಾನ ತರಗತಿಯಲ್ಲಿ ಶೇ.75 ಅಂಕ ಪಡೆದವರಿಗೆ ರೂ.7,000/- 

(೦) ಪದವಿ ಅಥವಾ ತತ್ಸಮಾನ ಕೋರ್ಸ್‌ನಲ್ಲಿ ಶೇ.75 ಅಂಕ. ಪಡೆದವರಿಗೆ ರೂ.10,000/- 

(ರ) ಸ್ನಾತಕೋತ್ತರ ಪದವಿ ಅಥವಾ ತತ್ನಮಾನ ಕೋರ್ಸ್‌ನಲ್ಲಿ ಶೇ.75 ಅಂಕ ಪಡೆದವರಿಗೆ ರೂ.15,000/-- 
ವೈದ್ಯಕೀಯ ಸಹಾಯಧನ (ಕಾರ್ಮಿಕ ಆರೋಗ್ಯ ಭಾಗ್ಯ): ನೋಂದಾಯಿತ ಫಲಾನುಭವಿ ಹಾಗೂ ಅವರ ಅವಲಂಭಿತರಿಗೆ ರೂ.300/- ರಿಂದ 
ರೂ.10,000/-ವರೆಗೆ _ 
ಅಪಘಾತ ಪರಿಹಾರ: ಮರಣ ಹೊಂದಿದ್ದಲ್ಲಿ ಠೂ.5,00,000/-, ಸಂಪೂರ್ಣ ಶಾಶ್ನತ ದುರ್ಬಲತೆಯಾದಲ್ಲಿ ರೂ.2,00,000/- ಮತ್ತು ಭಾಗಶಃ 
ಶಾಶ್ವತ ದುರ್ಬಲತೆಯಾದಲ್ಲಿ ರೂ.1,00,000/- . . 
ಪ್ರಮುಖ ವೈದ್ಯಕೀಯ ವೆಚ್ಚ ಸಹಾಯಧನ (ಕಾರ್ಮಿಕ ಚಿಕಿತ್ಸಾ ಭಾಗ್ಯ: ಹೃದ್ರೋಗ, ಕಿಡ್ಡಿ ಜೋಡಣೆ, ಕ್ಯಾನ್ಸರ್‌ ಶಸ್ತ್ರಚಿಕಿತ್ಸೆ, ಕಣ್ಣಿನ ಶಸ್ತ್ರಚಿಕಿತ್ಸೆ, 
ಪಾರ್ಶ್ವವಾಯು, ಮೂಳೆ ಶಸ್ತಚಿಕಿತ್ಸೆ, ಗರ್ಭಕೋಶ ಶಸ್ತ್ರಚಿಕಿತ್ಸೆ ಅಸ್ತಮ ಚಿಕಿತ್ಸೆ, ಗರ್ಭಪಾತ ಪ್ರಕರಣಗಳು, ಪಿತ್ತಕೋಶದ ತೊಂದರೆಗೆ ಸಂಬಂಧಿತ 
ಚಿಕಿತ್ಸೆ ಮೂತ್ರ ಪಿಂಡದಲ್ಲಿನ ಕಲ್ಲು ತೆಗೆಯುವ ಚಿಕಿತ್ಸೆ ಮೆದುಳಿನ ರಕ್ತಸ್ರಾವದ ಚಿಕೆ, ಅಲ್ಲರ್‌ ಚಿಕಿತ್ಸೆ ಡಯಾಲಿಸಿಸ್‌, ಚಿಕಿತ್ಸೆ, ಕಿಡ್ನಿ ಶಸ್ತಚಿಕ್ಸೆ 
ಇ.ಎನ್‌.ಟಿ. ಚಿಕಿತ್ಸೆ ಮತ್ತು ಶಸ್ತ್ರಚಿಕಿತ್ಸೆ ನರರೋಗ ಶಸ್ತಚಿಕತ್ಸೆ, ವ್ಯಾಸ್ಟ್ಯೂಲರ್‌ ಶಸ್ತಚಿಕತ್ಸೆ, ಅನ್ನನಾಳದ ಚಿಕಿತ್ಸೆ ಮತ್ತು ಶಸ್ತಪತ್ಟೆ ಕರುಳಿನ ಶಸ್ತಚಿಕತೆ, 
ಸ್ತನ ಸಂಬಂಧಿತ ಚಿಕಿತ್ಸೆ ಮತ್ತು ಶಸ್ತ್ರಚಿಕಿತ್ಸೆ ಹರ್ನಿೀಯ ಶಸ್ತ್ರಚಿಕಿತ್ಸೆ ಅಪೆಂಡಿಕ್ಸ್‌ ಶಸ್ತ್ರಚಿಕಿತ್ಸೆ, ಮೂಳೆ ಮುರಿತ/ಡಿಸ್‌ಲೊಕೇಶನ್‌ ಚಿಕಿತ್ಸೆ, ಸಾಮಾನ್ಯ 
ಶಸ್ತಚಿಕಿತ್ಸಿಗಳಿಗೆ ರೂ.2,00,000/-ವರೆಗೆ 
ಮದುವೆ ಸಹಾಯಧನ (ಗೃಹ ಲಕ್ಷ್ಮೀ ಬಾಂಡ್‌): ಫಲಾನುಭವಿ ಅಥವಾ ಅವರ ಇಬ್ದರು ಮಕ್ಕಳ ಮದುವೆಗೆ ತಲಾ ರೂ.50,000/- 
LPG ಸಂಪರ್ಕ ಸೌಲಭ್ಯ (ಕಾರ್ಮಿಕ ಅನಿಲ ಭಾಗ್ಯ): ಅನಿಲ ಸಂಪರ್ಕದೊಂದಿಗೆ ಎರಡು ಬರ್ನರ್‌ ಸ್ಟೌವ್‌ 
ಬಿಎಂಟಿಸಿ ಬಸ್‌ ಪಾಸ್‌ ಸೌಲಭ್ಯ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕೆಲಸ ಮಾಡುತ್ತಿರುವಂತಹ / ಪಾಸಸ್ಥಳದಿಂದ ಬೆಂಗಳೂರಿಗೆ 
ಪ್ರಯಾಣಿಸುವ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ 
ಕೆಎಸ್‌ಆರ್‌ಟಿಸಿ ಬಸ್‌ ಪಾಸ್‌ನ ಸೌಲಭ್ಯ: ರಾಜ್ಯದಾದ್ಯಂತ ವಿದ್ಯಾಭ್ಯಾಸದಲ್ಲಿ ತೊಡಗಿರುವ ನೋಂದಾಯಿತ ಕಾರ್ಮಿಕರ ಇಬ್ಬರು ಮಕ್ಕಳಿಗೆ 

ನ್ದ ನೀಡಿದ ಸಂದರ್ಭದಲ್ಲಿ ಆಕೆಯ ಮಗುವಿನ ಶಾಲಾ ಪೂರ್ವ ಶಿಕ್ಷಣ 

ಮತ್ತು ಪೌಷ್ಠಿಕತೆಗಾಗಿ ಮಗುವಿಗೆ ಮೂರು ವರ್ಷಗಳು ತುಂಬುವವರೆಗೆ ವಾರ್ಷಿಕ ರೂ.6.000/-ಗಳ ಸಹಾಯಧನ 


© 


DHA MN 


. ಅನುಬಂಧ-2 
ದರ್ಜಿಗಳು 
ದೋಬಿಗಳು _ ಫಿ ಹಹ 
ಹಮಾಲಿಗಳು > 
ಹೋಟೆಲ್‌ ಕಾರ್ಮಿಕರು 
.' ಆಟೋ ಮತ್ತು ಟ್ಯಾಕ್ಸಿ ಚಾಲಕರು ಹಾಗೂ ಖಾಸಗಿ ಬಸ್‌, ಲಾರಿ ಚಾಲಕರು ಹಾಗೂ ನಿರ್ವಾಹಕರು 
ಆಟೋಮೊಬೈಲ್‌ ವರ್ಕ್‌ಶಾಪ್‌ಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರು ಮತ್ತು 
ಗೃಹ ಕಾರ್ಮಿಕರು 
ಕೃಷಿ ಹೋಟಗಾರಿಕೆ/ಹೈನುಗಾರಿಕೆ ಕೆಲಸಗಳಲ್ಲಿ ತೊಡಗಿರುವ ಕೂಲಿ ಕಾರ್ಮಿಕರು 
ನ್ಯಾ ನ ಉದ್ದಿಮೆಯಲ್ಲಿ ತೊಡಗಿರುವ ಕೂಲಿ ಕಾರ್ಮಿಕರು 
. ಫ್ರನೆಗಳಲ್ಲಿ ನೇಯ್ಲೆ ಕೆಲಸ ಮಾಡುವ ನೇಕಾರರು 
ಮೀನುಗಾರರು 
. ಕುಂಚಾರರು 
. ಚಮಾರರು 
. ಕರಿಕೆ 
. ಕಸ ಖಾನೆ ಕಾರ್ಮಿಕರು 
ನಮ್ಮದು 
\ ಬ 
. ಮನೆಸ್ನಳಲ್ಲಿ ಬೀಡಿ ಕಟುವವರು 
, ಮನೆಗಳಲ್ಲಿ ಅಗರಬತ್ತಿ ತಯಾರಿಸುವ ಕಾರ್ಮಿಕರು 
. ಶಿಲ್ಪಕಾರರು/ ಹಸ್ತ ಭಿಶಲ ಕಾರ್ಮಿಕರು 
. ಚಿತ್ರ ಬಿಡಿಸುವವರು 
. ಬಿದಿರಿನ ವಸ್ತುಗಳನ್ನು ತಯಾರು ಮಾಡುವವರು 
. ಖಾದ್ಯ ತೈಲ/ಮನೆಯಲ್ಲಿ. ಆಹಾರ ವಸ್ತುಗಳ ಸಂಸ್ಕರಣೆ ಕೆಲಸದಲ್ಲಿ ತೊಡಗಿರುವವರು. 
_ ಟಿಂಬರ್‌ “$ಲಸದಲ್ಲಿ ತೊಡಗಿರುವ ಕಾರ್ಮಿಕರು 
. ರೇಷ್ಮೆ ಕಾರ್ಮಿಕರು 
- ಕಾಟನ್‌ ಗಿನ್ನಿಂಗ್‌ ಮತ್ತು ಪ್ರೊಸೆಸಿಂಗ್‌ ಕೆಲಸದಲ್ಲಿ ತೊಡಗಿರುವಕಾರ್ಮಿಕರು 
. ಮುದ್ರಣ ಕೆಲಸದಲ್ಲಿ ತೊಡಗಿರುವ ಕಾರ್ಮಿಕರು 
. ಕಲ್ಲು ಒಡೆಯುವಕಾರ್ಮಿಕರು K 
- ಚರ್ಮ ಹದ ಮಾಡುವ ಕೆಲಸದಲ್ಲಿ ತೊಡಗಿರುವ ಕಾರ್ಮಿಕರು 
. ಎಲ್ಲಾ ವಿಧದ ಮಿಲ್‌ಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರು 
ಬೀದಿ ಔದಿಯ ಮಾರಟಗಾರರು 
. ಚಾಲಕರುಿರ್ವಾಹಕರು/ಸಹಾಯಕರು/ 'ಕ್ಲೀನರ್‌ಗಳು/ಗಾಡಿ ಎಳೆಯುವವರು/ರಿಕ್ಷಾ ವಾಲಾಗಳು/ ಟಾಂಗಾವಾಲಾಗಳು. 
. ಎಲ್ಲಾ ಬಗೆಯ ರಿಪೇರಿ ಕೆಲಸ ಮತ್ತು ತ್ಯಾಜ್ಯ ವಿಲೇವಾರಿ ಕೆಲಸದಲ್ಲಿ ತೊಡಗಿರುವ ಕಾರ್ಮಿಕರು 
K ಚಿಂದಿ ಆಯುವವರು 
.. ಅಡಿಗೆ ಕೆಲಸಗಾರರು/ಕಲ್ಯಾಣ ಮಂಟಪ; ಗಳಲ್ಲಿ ಶುಚಿ ಕೆಲಸದಲ್ಲಿ ತೊಡಗಿರುವವರು/ಮಧ್ಯಾಹ್ನದ ಬಿಸಿ ಊಟದ 
ಕಾರ್ಮಿಕರು: ಮತ್ತು ಸಹಾಯಕರು 
. ಸಫಾಯಿ ಕರ್ಮಚಾರಿಗಳು ' - 
. ಕೆಛೇರಿಗಳಲ್ಲಿ ಶುಚಿ ಕೆಲಸದಲ್ಲಿ ತೊಡಗಿರುವ ಗುತ್ತಿಗೆ ಕಾರ್ಮಿಕರು 
. ಗುತ್ತಿಗೆ ಆಧಾರದ ಮೇಲೆ ನೇಮಕವಾಗಿರುವ ಧದ್ರತಾ ಸಿಬ್ಬಂದಿ/ವಾಚ್‌ಮೆನ್‌ಗಳು 
ಪೋರ್ಟರ್‌ 
. ಪ್ರವಾಸಿ ಸೈಡ್‌ಗಳು 


|. ಮಂಡಕ್ಕಿ ಭಟ್ಟಿ ಕಾರ್ಮಿಕರು 
. ಛಾಯಾವ್ಯತ್ತಿ ಕಾರ್ಮಿಕರು 


. ಇತರೆ ವರ್ಗ(ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಕಾಯ್ದೆ 2008ರ ಕಲಂ 2(ಉ) ಹಾಗೂ ಕಲಂ 20) ರ 


ವ್ಯಾಖ್ಯಾನಕ್ಕೆ ಒಳಪಡುವ ಅಸಂಘಟಿತ ವರ್ಗದ ಎಲ್ಲಾ ಕಾರ್ಮಿಕರು) 


